KA/ BG- GPO / 2515 /WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ ಬೆಂಗಳೂರು, ಗುರುವಾರ , ಜುಲೈ ೧೪, ೨೦೧೧ ( ಆಷಾಢ ೨೩ , ಶಕ ವರ್ಷ ೧೯೩೩) | ಸಂಚಿಕೆ ೨೮ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು , 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಕಾಇ 13 ಎಲ್ಇಟಿ 2011 , ಬೆಂಗಳೂರು, ದಿನಾಂಕ: 27ನೇ ಮೇ , 2011 . 
ಕಾರ್ಮಿಕ ಇಲಾಖೆಯ ಶ್ರೀ ಚಿದಾನಂದ. ಎಂ . ಎಸ್. ಸಹಾಯಕ ಕಾರ್ಮಿಕ ಆಯುಕ್ತರು, ಬೆಳಗಾಂ ಇವರನ್ನು ಕೆಳಕಂಡ 
ಷರತ್ತುಗಳಿಗೊಳಪಟ್ಟು , 18150 - 450 - 19500 - 525 - 22650 - 600 - 26250 - 675 -26925ರ ವೇತನ ಶ್ರೇಣಿಯ ಉಪಕಾರ್ಮಿಕ ಆಯುಕ್ತರ 
ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು , ನಿಯಮ 32ರಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ವತಂತ್ರ ಪ್ರಭಾರದಲ್ಲಿ 
ಇಡಲಾಗಿದೆ ಮತ್ತು ಉಪಕಾರ್ಮಿಕ ಆಯುಕ್ತರು, ಗುಲ್ಬರ್ಗಾ ಇಲ್ಲಿ ಖಾಲಿಯಿರುವ ಉಪಕಾರ್ಮಿಕ ಆಯುಕ್ತರ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಷರತ್ತುಗಳು 
1. ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು, ನಿಯಮ 32ರಡಿಯಲ್ಲಿನ ಸ್ವತಂತ್ರ ಪ್ರಭಾರ ವ್ಯವಸ್ಥೆಯು ಒಂದು ತಾತ್ಕಾಲಿಕ 

ವ್ಯವಸ್ಥೆಯಾಗಿದ್ದು, ಇದನ್ನು ಮುಂಬಡ್ತಿ ಎಂದು ಪರಿಗಣಿಸಲಾಗುವುದಿಲ್ಲ. 
2. 1998ನೇ ಹಾಗೂ 1999ನೇ ಸಾಲಿನ ಕೆ.ಎ.ಎಸ್. ಸ್ಪರ್ಧಾತ್ಮಕ ಪರೀಕ್ಷೆಯ ಅಭ್ಯರ್ಥಿಗಳ ಜೇಷ್ಠತೆಯನ್ನು ನಿಗಧಿಪಡಿಸುವ ಬಗೆಗಿನ 

ಮೊಕದ್ದಮೆಯು ರಿಟ್ ಅರ್ಜಿ ಸಂಖ್ಯೆ: 10605 - 10620/2010 (S-KAT) ಮತ್ತು ರಿಟ್ ಅರ್ಜಿ 8198- 8213/2010 ಮತ್ತು ರಿಟ್ 
ಅರ್ಜಿ ಸಂಖ್ಯೆ : 305 – 53 /10 and connected matters ಯಲ್ಲಿ ಬಾಕಿ ಇರುವ ಕಾರಣ ಈ ಸ್ವತಂತ್ರ ಪ್ರಭಾರ ವ್ಯವಸ್ಥೆಯು ಈ 
ರಿಟ್ ಅರ್ಜಿಗಳ ತೀರ್ಮಾನಕ್ಕೆ ಒಳಪಡುತ್ತದೆ. ಸ್ವತಂತ್ರ ಪ್ರಭಾರ ವ್ಯವಸ್ಥೆಯ ಆಧಾರದಿಂದ ಜೇಷ್ಠತೆಯಲ್ಲಿ ಹಕ್ಕನ್ನು 

ಸಾಧಿಸುವಂತಿಲ್ಲ. 
3. ಸ್ವತಂತ್ರ ಪ್ರಭಾರ ವ್ಯವಸ್ಥೆಯನ್ನು ಯಾವುದೇ ಸಂದರ್ಭದಲ್ಲಿ ಹಿಂತೆಗೆದುಕೊಳ್ಳಬಹುದಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು . ಎನ್. ನಾಗೇಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 739 

ಕಾರ್ಮಿಕ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 137 ಎಲ್ಎಜಿ 2010 , ಬೆಂಗಳೂರು, ದಿನಾಂಕ: 01ನೇ ಜೂನ್, 2011 , 
ಶ್ರೀಮತಿ ರೂಪಾ ರಾವ್ , ಅಪರ ಸರ್ಕಾರಿ ವಕೀಲರು, ಭದ್ರಾವತಿ , ಇವರ ಸೇವಾವಧಿಯು ಮುಕ್ತಾಯಗೊಂಡಿರುವುದರಿಂದ ಕರ್ನಾಟಕ 
ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು 1977ರ ನಿಯಮ 26 ( 2) ರಡಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವರೆಡರಲ್ಲಿ 

( ೩೫೩ ) 


೩೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪ , ೨೦೧೧ 

ಭಾಗ- ೨ 
ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಹೆಚ್.ಎಲ್. ವಿಶ್ವನಾಥ್ ಹೊಸಮನಿ, ವಕೀಲರು, ಇವರನ್ನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ 
ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಪಿ. ಆರ್ . 741 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಯ್ಯದ್ ಅಬ್ದುಲ್ ನಜೀರ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1), 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ವಾಕ್ಕೆ 15 ರೀಉನಿ 2011 , ಬೆಂಗಳೂರು, ದಿನಾಂಕ: 26ನೇ ಮೇ , 2011. 


ಅಧಿಸೂಚನೆ ಸಂಖ್ಯೆ :ಡಿಪಿಎಆರ್ 247 ಎಸ್ಎಎಸ್ 2011, ದಿನಾಂಕ:13 - 5 - 2011 ರಲ್ಲಿ ಶ್ರೀ ಜಿ. ರಾಮಚಂದ್ರ, ಭಾಆಸೇ ., ಇವರನ್ನು 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಕ ಮಾಡುವುದಕ್ಕಾಗಿ ಇವರ ಸೇವೆಯನ್ನು ವಾಣಿಜ್ಯ 
ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಅದರಂತೆ ಶ್ರೀ ಜಿ. ರಾಮಚಂದ್ರ, ಭಾಆಸೇ ., ಇವರನ್ನು ಕರ್ನಾಟಕ ರೇಷ್ಮೆ ಉದ್ಯಮಗಳ 
ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ, ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಭಾರತಿ ಆರ್ . ನಾಯಕ್ , 

ಪೀಠಾಧಿಕಾರಿ (ರೇಷೆ) , 
ಪಿ . ಆರ್ . 742 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 

ಅಧಿಕೃತ ಜ್ಞಾಪನ 
ಸಂಖ್ಯೆ : ಮಮಇ 503 ಎಸ್‌ಜೆಡಿ 2014, ಬೆಂಗಳೂರು, ದಿನಾಂಕ: 31ನೇ ಮೇ , 2011. 
ಸರ್ಕಾರದ ಆದೇಶ ಸಂಖ್ಯೆ: ಮಮಇ 145 ಎಸ್‌ಜೆಡಿ 2010 ದಿ: 30 -08- 2010ರಲ್ಲಿ ಶ್ರೀ ವೈ . ಬಿ. ಶಿಂಧೆ, ಸಹಾಯಕ ನಿರ್ದೇಶಕರು, 
ಇವರಿಗೆ ಉಪನಿರ್ದೇಶಕರ ಹುದ್ದೆಗೆ ನೀಡಿದ ಸ್ಥಾನಪನ್ನ ಬಡ್ಡಿಯನ್ನು ಹಿಂಪಡೆದು ಕರ್ನಾಟಕ ನಾಗರೀಕ ಸೇವಾ ( ಆರ್‌. ಪಿ. ಪಿ. ಪಿ.) ನಿಯಮಾವಳಿ 
1978ರ ನಿಯಮ 2(1)( ಎ) ರನ್ವಯ ಪೂರ್ವಾನ್ವಯ ಬಡ್ಡಿಯನ್ನು ಜೇಷ್ಠತೆಯಲ್ಲಿ ಇವರಿಗಿಂತ ಕಿರಿಯರಾದ ಶ್ರೀಮತಿ ಎಂ .ಎಸ್. ಸುಮನ್ ಇವರಿಗೆ 
ಉಪನಿರ್ದೇಶಕರ ಹುದ್ದೆಗೆ ಬಡ್ತಿ ನೀಡಿದ ದಿನಾಂಕ: 13 - 01 - 2009ರಿಂದ ಅನ್ವಯಿಸುವಂತೆ ಶ್ರೀ ವೈ . ಬಿ. ಶಿಂಧೆ, ಉಪನಿರ್ದೇಶಕರವರಿಗೆ ಸ್ಥಾನಪನ್ನ 
ಬಡ್ತಿಗೆ ಪರಿಗಣಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಆದೇಶಾನುಸಾರ , 

ಬಿ . ಕಮಲಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 743 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 94 ಎಂಎಸ್ ಎಸ್ 2011 , ಬೆಂಗಳೂರು, ದಿನಾಂಕ: 31ನೇ ಮೇ , 2011. 
ಶ್ರೀ ಎಸ್ . ಸೆಲ್ವ ಕುಮಾರ್, ಐ .ಎ .ಎಸ್ ., ಯೋಜನಾ ನಿರ್ದೇಶಕರು, ಕರ್ನಾಟಕ ಆರೋಗ್ಯ ಪದ್ಧತಿ ಅಭಿವೃದ್ಧಿ ಮತ್ತು ಸುಧಾರಣೆ ಮತ್ತು 
ಅಭಿಯಾನ ನಿರ್ದೇಶಕರು , ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ, ಬೆಂಗಳೂರು ಇವರನ್ನು ದಿನಾಂಕ: 31 - 05 - 2011ರ ಅಪರಾಹ್ನದಿಂದ 
ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ತಾತ್ಕಾಲಿಕವಾಗಿ ಅವರು ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯ ಜೊತೆಗೆ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಸೇವೆಗಳು ಮತ್ತು ಆಯುಷ್ ಇಲಾಖೆಯ ಶ್ರೀ ಡಿ. ಎನ್. ನಾಯಕ್, ಐ. ಎ.ಎಸ್., ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಸೇವೆಗಳು ಮತ್ತು ಆಯುಷ್ ಇಲಾಖೆ ಇವರ ವಯೋನಿವೃತ್ತಿಯಿಂದ ದಿನಾಂಕ: 31 - 05 -2011ರಂದು ತೆರವಾಗಲಿರುವ ಹುದ್ದೆಯಲ್ಲಿ 
ಹೆಚ್ಚುವರಿ ಪ್ರಭಾರದಲ್ಲಿರಿಸಿ ಸರ್ಕಾರ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ಎಫ್. ಹುಬ್ಬಳ್ಳಿ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


ಪಿ . ಆರ್ . 744 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೧ 

೩.೫೫ 
ಅಧಿಸೂಚನೆ 
ಸಂಖ್ಯೆ : ಆಕುಕ 52 ಆರ್‌ಜಿಯು 2011 , ಬೆಂಗಳೂರು, ದಿನಾಂಕ: 23ನೇ ಮೇ , 2011 . 
ಡಾ|| ವಸಂತ ಕಾಮತ್, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ವೈದ್ಯಶಾಸ್ತ್ರ ವಿಭಾಗ, ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ 
ಹಾಗೂ ಸಂಶೋಧನಾ ಸಂಸ್ಥೆ , ಬೆಂಗಳೂರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಕರ್ನಾಟಕ 
ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ , ಹುಬ್ಬಳ್ಳಿ, ಇಲ್ಲಿನ ನಿರ್ದೇಶಕರ ಹುದ್ದೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಕೆ. ಭೈರಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 745 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ವೈದ್ಯಕೀಯ ಶಿಕ್ಷಣ) 


ಅಧಿಸೂಚನೆ 
ಸಂಖ್ಯೆ : ಆಕುಕ 93 ಎಂಎಸ್‌ಎಸ್ 2011, ಬೆಂಗಳೂರು, ದಿನಾಂಕ: 31ನೇ ಮೇ , 2011. 
ಡಾ|| ವಿ . ಡಿ . ಪಾಲೇಕರ್ , ಯೋಜನಾ ನಿರ್ದೇಶಕರು ( ಆರ್‌ಸಿಹೆಚ್), ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ 
ನಿರ್ದೇಶನಾಲಯ , ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಇವರು 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯ ಜೊತೆಗೆ ನಿರ್ದೇಶಕರು, ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ, ಮಾಗಡಿ ರಸ್ತೆ, ಬೆಂಗಳೂರು 
ಹಾಗೂ ನಿರ್ದೇಶಕರು, ಸಂಜಯ ಗಾಂಧಿ ಟ್ರಾಮ ಮತ್ತು ಅಸ್ತಿ ಚಿಕಿತ್ಸಾ ಸಂಸ್ಥೆ , ಬೆಂಗಳೂರು ಈ ಹುದ್ದೆಗಳಿಗೆ ಡಾ|| ಎಸ್. ಪ್ರಕಾಶ್‌ರವರು ವಯೋ 
ನಿವೃತ್ತಿಯಿಂದ ದಿ: 31 - 05 -2011ರಂದು ಅಪರಾಹ್ನ ತೆರವಾಗಲಿರುವ ಹುದ್ದೆಗಳಲ್ಲಿ ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸಲು ಕರ್ನಾಟಕ ನಾಗರೀಕ 
ಸೇವಾ ನಿಯಮಾವಳಿ ನಿಯಮ 68ರ ಅನ್ವಯ ಹೆಚ್ಚುವರಿ ಪ್ರಭಾರದಲ್ಲಿ ಇಟ್ಟು ಆದೇಶಿಸಿದೆ. 

- ಡಾ|| ವಿಮಲಾ ಆರ್. ಪಾಟೀಲ್, ನಿವಾಸಿ ವೈದ್ಯಾಧಿಕಾರಿ, ಕೆ.ಸಿ. ಜನರಲ್ ಆಸ್ಪತ್ರೆ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ದಿನಾಂಕ: 31 - 05 - 2011ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಅವರು 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯ ಜೊತೆಗೆ ಡಾ || ವಿಶ್ವಾರಾಧ್ಯ ಎಂ ., ಅಧೀಕ್ಷಕರು , ಕೆ. ಸಿ. ಜನರಲ್ ಆಸ್ಪತ್ರೆ, ಮಲ್ಲೇಶ್ವರಂ, ಬೆಂಗಳೂರು ಇವರ 
ವಯೋ ನಿವೃತ್ತಿಯಿಂದ ದಿನಾಂಕ: 31 - 05 - 2011ರ ಅಪರಾಹ್ನ ತೆರವಾಗಲಿರುವ ಅಧೀಕ್ಷಕರು, ಕೆ. ಸಿ. ಜನರಲ್ ಆಸ್ಪತ್ರೆ ಈ ಹುದ್ದೆಯಲ್ಲಿ 
ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸಲು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 68ರ ಅನ್ವಯ ಹೆಚ್ಚುವರಿ ಪ್ರಭಾರದಲ್ಲಿರಿಸಿದೆ. 

ಡಾ|| ಎಂ . ಚಂದ್ರಶೇಖರನ್ , ಜಿಲ್ಲಾ ಕುಷ್ಠರೋಗ ನಿವಾರಣಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ದಿ: 31- 05 - 2011ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಅವರು ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯ 
ಜೊತೆಗೆ ಡಾ|| ಬಿ. ಎಸ್. ಬೈರಾರೆಡ್ಡಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ಚಿಕ್ಕಬಳ್ಳಾಪುರ ಇವರ ವಯೋ ನಿವೃತ್ತಿಯಿಂದ 
ದಿನಾಂಕ : 31 - 05 -2011ರ ಅಪರಾಹ್ನ ತೆರವಾಗಲಿರುವ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ಚಿಕ್ಕಬಳ್ಳಾಪುರ ಈ ಹುದ್ದೆಯಲ್ಲಿ 
ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸಲು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 68ರ ಅನ್ವಯ ಪ್ರಭಾರದಲ್ಲಿರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಎಫ್ . ಹುಬ್ಬಳ್ಳಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 746 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಅಧಿಸೂಚನೆ 


ಸಂಖ್ಯೆ: ಆಕುಕ 228 ಎಂಎಸ್‌ಎಸ್ 2010, ಬೆಂಗಳೂರು, ದಿನಾಂಕ: 31ನೇ ಮೇ , 2011 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹನಿರ್ದೇಶಕರ ವೃಂದದ 

. 24450 - 600 - 26250 - 675 - 30300 - 750 - 31800/- ವೇತನ ಶ್ರೇಣಿಯ ಅಪರ ನಿರ್ದೇಶಕರ ಹುದ್ದೆಗೆ ಪದೋನ್ನತಿ ನೀಡಿ, 
ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗೆ ಸ್ಥಳ 
ನಿಯುಕ್ತಿಗೊಳಿಸಿ ಸರ್ಕಾರ ನೇಮಿಸಿದೆ. 
ಕ್ರಮ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಕರ್ತವ್ಯ 

ಮುಂಬಡ್ತಿ ಮೇಲೆನೇಮಿಸಲಾದ 
ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ 

ಹುದ್ದೆ/ ಸ್ಥಳ 
| ಡಾ | ಟಿ. ಎಸ್ . ಚೆಲುವರಾಜು, 

ಯೋಜನಾ ನಿರ್ದೇಶಕರು ( ಐ . ಡಿ.ಎಸ್. ಪಿ) 
ಸಹನಿರ್ದೇಶಕರು ( ಸಿಎಂಡಿ) . 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು , 

ಬೆಂಗಳೂರು 
ಬೆಂಗಳೂರು 


೩೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೧ 

ಭಾಗ - ೨ 
ಡಾ|| ಹೀರಾ ಬಿ . ರಾಯ್ಕರ್, ಸಹನಿರ್ದೇಶಕರು, 

ಅಪರ ನಿರ್ದೇಶಕರು 
ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, 
ಮಾಗಡಿ ರಸ್ತೆ, ಬೆಂಗಳೂರು 

ಬೆಂಗಳೂರು 


ಸದರಿ ಅಧಿಕಾರಿಗಳು ನೇಮಿಸಲಾದ ಸ್ಥಳದಲ್ಲಿ ಕೂಡಲೇ ಕಾರ್ಯ ವರದಿ ಮಾಡಿಕೊಂಡು ಸರ್ಕಾರವನ್ನೊಳಗೊಂಡಂತೆ 
ಸಂಬಂಧಪಟ್ಟವರೆಲ್ಲರಿಗೂ ಪ್ರಭಾರ ವರ್ಗಾವಣೆ ಪತ್ರವನ್ನು ( ಸಿಟಿಸಿ) ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ಎಫ್ . ಹುಬ್ಬಳ್ಳಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 747 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಇಂಧನ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಇಎನ್ 72 ಸಮನ್ವಯ 2011 , ಬೆಂಗಳೂರು, ದಿನಾಂಕ: 01ನೇ ಜೂನ್, 2011 , 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇದರ ಮೆಮೊರಾಂಡಂ ಆಫ್ ಅಸೋಸಿಯೇಷನ್ ಅಂಡ್ 
ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ 72( ಎ) ಮತ್ತು ( ಬಿ ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಭಾಗ್ಯ ನಾಯಕ್ , ಬಿ ಮುಖ್ಯ 
ಇಂಜಿನಿಯರ್ ( ವಿದ್ಯುತ್), (ಯೋಜನೆ ಮತ್ತು ಸಮನ್ವಯ ), ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇವರನ್ನು 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇದರ ನಿರ್ದೇಶಕರು ( ತಾಂತ್ರಿಕ) ಹುದ್ದೆಗೆ ( ಇದೇ ಸಮ ಸಂಖ್ಯೆಯ 
ದಿನಾಂಕ 25- 05 -2011ರ ಅಧಿಸೂಚನೆಯಲ್ಲಿ ನೇಮಕ ಮಾಡಿದ್ದ ಶ್ರೀ ಚಿಕ್ಕನಂಜಪ್ಪ ಇವರ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಶ್ರೀ ಚಿಕ್ಕನಂಜಪ್ಪ, ಮುಖ್ಯ ಇಂಜಿನಿಯರ್ (ವಿದ್ಯುತ್‌), ನಿರ್ದೇಶಕರು ( ತಾಂತ್ರಿಕ), ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, 
ಹುಬ್ಬಳ್ಳಿ ಇವರನ್ನು ಇದೇ ಸಮ ಸಂಖ್ಯೆಯ ದಿನಾಂಕ: 25 -05 - 2011ರ ಅಧಿಸೂಚನೆಯಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ 
ನಿಯಮಿತ, ಮೈಸೂರು ಇದರ ನಿರ್ದೇಶಕರು ( ತಾಂತ್ರಿಕ), ಹುದ್ದೆಗೆ ನೇಮಕ ಮಾಡಿರುವುದನ್ನು ಮಾರ್ಪಡಿಸಿ ಇವರನ್ನು ಹುಬ್ಬಳ್ಳಿ ವಿದ್ಯುತ್ 
ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ಮೆಮೊರಾಂಡಂ ಆಫ್ ಅಸೋಸಿಯೇಷನ್ ಅಂಡ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ 74 
( ಎ) ಮತ್ತು ( ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ನಿರ್ದೇಶಕರು ( ತಾಂತ್ರಿಕ ), ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, 
ಹುಬ್ಬಳ್ಳಿ ಇದರ ನಿರ್ದೇಶಕರು ( ತಾಂತ್ರಿಕ ) ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 

ಶ್ರೀ ಹೊಸಮನಿ, ಎ. ಜೆ., ಮುಖ್ಯ ಇಂಜಿನಿಯರ್ ( ವಿದ್ಯುತ್), (Tendering & Proc.), ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ 
ನಿಯಮಿತ, ಬೆಂಗಳೂರು ಇವರನ್ನು ಇದೇ ಸಮ ಸಂಖ್ಯೆಯ ದಿನಾಂಕ: 25 - 05 - 2011ರ ಅಧಿಸೂಚನೆಯಲ್ಲಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು 
ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ನಿರ್ದೇಶಕರು ( ತಾಂತ್ರಿಕ) ಹುದ್ದೆಗೆ ನೇಮಕ ಮಾಡಿರುವುದನ್ನು ಮಾರ್ಪಡಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ 
ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಂ ಆಫ್ ಅಸೋಸಿಯೇಷನ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ 30 (1) 
( ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮುಖ್ಯ ಇಂಜಿನಿಯರ್ (ವಿದ್ಯುತ್ ), (Tendering & Proc.) ಕರ್ನಾಟಕ ವಿದ್ಯುತ್ ಪ್ರಸರಣ 
ನಿಗಮ ನಿಯಮಿತ, ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್, ಬಿ. ಕೃಷ್ಣಪ್ಪನವರ್‌, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 748 

ಇಂಧನ ಇಲಾಖೆ. 
ಯುವಜನ ಸೇವಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಯುಸೇಇ 62 ಯುಆಸೇ 2011 , ಬೆಂಗಳೂರು, ದಿನಾಂಕ: 31ನೇ ಮೇ , 2011. 


ಶ್ರೀ ಆರ್. ಎಲ್. ಪಾಟೀಲ್, ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ( ಗುಂಪು - ಎ , ಆಯ್ಕೆದರ್ಜೆ 
ಅಧಿಕಾರಿ , ವೇತನ ಶ್ರೇಣಿ ಕ . 22 ,135 - 30,300) , ಇವರು ದಿನಾಂಕ: 31 - 05 - 2011ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಕೆ. ಸಿ .ಎಸ್. ಆರ್ . 
ನಿಯಮ 95 ಮತ್ತು 283ರನ್ವಯ ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ ಹೊಂದಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಶ್ರೀನಿವಾಸ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಯುವಜನ ಸೇವಾ ಇಲಾಖೆ. 


ಪಿ . ಆರ್ , 749 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೧ 

೩೫೭ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 17 ಭಾನಿವಿ 2011 , ಬೆಂಗಳೂರು, ದಿನಾಂಕ : 26ನೇ ಮೇ , 2011. 

ಶ್ರೀಮತಿ ಎನ್. ಜಯಲಕ್ಷಮ್ಮ , ಸಂಶೋಧನಾಧಿಕಾರಿ, ಭಾಷಾಂತರ ನಿರ್ದೇಶನಾಲಯ ಮತ್ತು ಭಾಷಾಂತರ ನಿರ್ದೇಶನಾಲಯ 
ಸೇವೆಗೆ ಸೇರಿದ ಹಾಗೂ ಪ್ರಸ್ತುತ ಕರ್ನಾಟಕ ಕಾನೂನು ವರದಿ ಪರಿಷತ್ತಿನಲ್ಲಿ ಉಪ ಭಾಷಾಂತರಕಾರರಾಗಿ ನಿಯೋಜನೆ ಮೇಲೆ 
ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಹೆಚ್. ಎನ್ . ಸೋಮಶೇಖರಪ್ಪ , ಸಂಶೋಧನಾಧಿಕಾರಿ (ವೇತನ ಶ್ರೇಣಿ ಕೆ . 11,400 -21 ,600) ಇವರಿಗೆ 
ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಭಾಷಾಂತರ ನಿರ್ದೇಶನಾಲಯದಲ್ಲಿ ಖಾಲಿ ಇರುವ ಸಹಾಯಕ 
ನಿರ್ದೇಶಕರ ಹುದ್ದೆಗೆ ವೇತನ ಶ್ರೇಣಿ . 14 ,050 - 25, 050 ಸ್ಥಾನಪನ್ನ ಮುಂಬಡ್ತಿ ನೀಡಿ, ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ಜಿ . ಶ್ಯಾಮಲ, 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 

ಸರ್ಕಾರದ ಉಪಕಾರ್ಯದರ್ಶಿ , 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


ಪಿ . ಆರ್ . 750 


ಅಧಿಸೂಚನೆ 


ಸಂಖ್ಯೆ : ಸಂವ್ಯಶಾಇ 17 ಭಾನಿವಿ 2011 , ಬೆಂಗಳೂರು, ದಿನಾಂಕ: 26ನೇ ಮೇ , 2011 . 

ಶ್ರೀ ವೆಂಕಟಾಚಲಪತಿ, ಸಹಾಯಕ ನಿರ್ದೇಶಕರು ಮತ್ತು ಶ್ರೀಮತಿ ಶೋಭಾ ಎಂ . ಕಟ್ಟಿ, ಸಹಾಯಕ ನಿರ್ದೇಶಕರು (ವೇತನ ಶ್ರೇಣಿ 
ಕ. 14050 - 25 ,050) ಭಾಷಾಂತರ ನಿರ್ದೇಶನಾಲಯ ಇವರಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
7 . 18 ,150 - 26,925ರ ವೇತನ ಶ್ರೇಣಿಯಲ್ಲಿ ಉಪನಿರ್ದೇಶಕರು, ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು ಹುದ್ದೆಗೆ ಸ್ಥಾನಪನ್ನ ಮುಂಬಡಿ 
ನೀಡಿ ನೇಮಕ ಮಾಡಲಾಗಿದೆ. 


ಪಿ . ಆರ್ . 751 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ಜಿ. ಶ್ಯಾಮಲ, 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 

ಸರ್ಕಾರದ ಉಪಕಾರ್ಯದರ್ಶಿ , 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 23 ಆ‌ಎಂಇ 2011, ಬೆಂಗಳೂರು, ದಿನಾಂಕ: 20ನೇ ಮೇ , 2011. 


ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣದಲ್ಲಿ ಜಿಲ್ಲಾ ನ್ಯಾಯಾಧೀಶ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ವಿ. ಹೆಚ್. 
ಕುಲಕರ್ಣಿ ಇವರ ಸೇವೆಯನ್ನು ಘನ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಹಿಂತಿರುಗಿಸುವಂತೆ, ಘನ ಉಚ್ಚ ನ್ಯಾಯಾಲಯದ ರಿಜಿಸ್ಟ್ರಾರ್ 
ಜನರಲ್‌ರವರು ದಿನಾಂಕ 28 -04- 2011ರ ಪತ್ರ ಸಂಖ್ಯೆ: ಜಿಓಬಿ(1)4(1):2011ರಲ್ಲಿ ಕೋರಿರುವಂತೆ, ಸದರಿ ನ್ಯಾಯಾಧೀಶರ ಸೇವೆಯನ್ನು ಘನ 
ಉಚ್ಚ ನ್ಯಾಯಾಲಯಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂದಿರುಗಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ರಾಮಚಂದ್ರಯ್ಯ , 
ರಾಜ್ಯ ಪ್ರತಿನಿಧಿ ಹಾಗೂ ಪದನಿಮಿತ್ತ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್. 752 

ಕಂದಾಯ ಇಲಾಖೆ (ಕೆಎಟಿ ಮತ್ತು ಬಾನಿ ) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಒಣ 19 ಪೊಪೆಸೆ 2011, ಬೆಂಗಳೂರು, ದಿನಾಂಕ: 31ನೇ ಮೇ , 2011 . 


ಶ್ರೀ ಎಂ . ವೈ . ಕೊಟ್ರಣ್ಣವರ , ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಇವರು ಸ್ಥಳ ನಿಯುಕ್ತಿಗಾಗಿ ಕಾಯ್ದು ದಿನಾಂಕ : 
13 - 08 - 2010 ರಿಂದ 01 -12 - 2010ರ ವರೆಗಿನ ಅವಧಿಯನ್ನು ಕೆ. ಸಿ.ಎಸ್ .ಆರ್. ನಿಯಮ 8 ( 15)( ಎಫ್) ರನ್ವಯ ಕಡ್ಡಾಯ ನಿರೀಕ್ಷಣಾ 
ಅವಧಿಯೆಂದು ಹಾಗೂ ದಿನಾಂಕ: 02 - 12 - 2010 ರಿಂದ 09 - 12 - 2010ರ ವರೆಗಿನ 8 ದಿನಗಳು ಅರ್ಹರಜೆ ಎಂಬುದಾಗಿ [ ತಡವಾಗಿ ಕರ್ತವ್ಯಕ್ಕೆ 


೩೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪ , ೨೦೧೧ 


ಭಾಗ- ೨ 


ಹಾಜರಾದ ಅವಧಿ - ಕ. ನಾ . ಸೇ . ನಿ , ನಿಯಮ 76( 3 ) ರನ್ವಯ ಸಾರ್ವಜನಿಕ ಹಿತಶಕ್ತಿಯ ಮೇರೆಗೆ ವರ್ಗಾವಣೆ ಮಾಡಿರುವುದರಿಂದ ರಜೆಯ 
ಅರ್ಜಿಯನ್ನು ಪಡೆಯುವ ಷರತ್ತಿಗೊಳಪಟ್ಟು] ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ . ಕೆ. ನಿಂಗಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 753 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು – ಬಿ) 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಕವಿಸಸ / ಆ - 1 /114 / ಎಫ್ ಪಿಪಿ / 2005 , ಬೆಂಗಳೂರು, ದಿನಾಂಕ: 03ನೇ ಜೂನ್, 2011 . 


ವಿಷಯ: ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಶಾಖಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ . 


2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6 
(i) ರ ಪ್ರಕಾರ ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 ( 3)( ಎ) ನ್ನು 
ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ ಹಿರಿಯ ಸಹಾಯಕ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ನೌಕರರಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ವೇತನ ಶ್ರೇಣಿ 7 , 11400 - 300 -12300 - 350 - 14400 - 400 - 16800 - 450 - 19500 - 525 - 21600ರಲ್ಲಿ ಶಾಖಾಧಿಕಾರಿ ಹುದ್ದೆಗೆ 
ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

1. ಶ್ರೀ ಗೋಪಾಲ್ 
2. ಶ್ರೀಮತಿ ಎಂ . ವಿದ್ಯಾಶ್ರೀ 

ಸಭಾಧ್ಯಕ್ಷರ ಆದೇಶಾನುಸಾರ, 
ಕೆ . ನೂರ್ ಮಹಮದ್, 

ಉಪ ಕಾರ್ಯದರ್ಶಿ , 
ಪಿ . ಆರ್ . 754 

ಕರ್ನಾಟಕ ವಿಧಾನಸಭೆ ಸಚಿವಾಲಯ . 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 4 ಪೊಸಿಲಿ 2010 , ಬೆಂಗಳೂರು, ದಿನಾಂಕ: 03ನೇ ಜೂನ್, 2011. 


ಶ್ರೀ ಆರ್. ಕೆ. ತಳವಾರ , ಸಹಾಯಕ ಆಡಳಿತಾಧಿಕಾರಿ , ರವರನ್ನು ಸ್ವ - ಇಚ್ಛಾ ನಿವೃತ್ತಿ ಹೊಂದಲು ಸರ್ಕಾರದ ಅಧಿಸೂಚನೆ 
ಸಂಖ್ಯೆ ಒಣ 4 ಪೊಸಿಲಿ 2010 ದಿನಾಂಕ 18 - 01 - 2010ರಂದು ಹೊರಡಿಸಲಾಗಿರುತ್ತದೆ. ಅಧಿಕಾರಿಯು ತಮ್ಮ ಸ್ವ - ಇಚ್ಛಾ ನಿವೃತ್ತಿಯನ್ನು 
ಹಿಂಪಡೆಯಲು ಮನವಿ ಸಲ್ಲಿಸಿರುವುದನ್ನು ಪರಿಗಣಿಸಿ ಅಧಿಸೂಚನೆಯನ್ನು ರದ್ದುಪಡಿಸಿ ಇವರನ್ನು ಸರ್ಕಾರಿ ಸೇವೆಯಲ್ಲಿ ಮುಂದುವರಿಯಲು 
ಅನುಮತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಟಿ. ಎನ್. ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್ . 755 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಆಇ 113 ರಾಲೆಪ 2011 , ಬೆಂಗಳೂರು, ದಿನಾಂಕ: 31ನೇ ಮೇ , 2011 . 


ಸ್ಥಳ ನಿರೀಕ್ಷೆಯಲ್ಲಿರುವ ಶ್ರೀ ಜಿ . ಪಿ . ರಘು, ಉಪ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಖ್ಯ ಅಭಿಯಂತರರ ಕಛೇರಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, 
ಬೆಂಗಳೂರು, ಇಲ್ಲಿ ಖಾಲಿ ಇರುವ ಮುಖ್ಯ ಲೆಕ್ಕಾಧಿಕಾರಿ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಸ್. ಶಿವರಾಮ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡಗಳು) 


ಪಿ . ಆರ್ . 756 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪ , ೨೦೧೧ 

೩೫೯ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 72 ಆಸೇವ 2011 , ಬೆಂಗಳೂರು, ದಿನಾಂಕ: 01ನೇ ಜೂನ್, 2011 . 

ಈ ಕೆಳಕಂಡ ಕೆ.ಎ.ಎಸ್. (ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಸಂಖ್ಯೆ | ಶ್ರೀಯುತರು: 
ನವೀನ್ ಕುಮಾರ್ ರಾಜು , ಎಸ್ . 

ಉಪ ವಿಭಾಗಾಧಿಕಾರಿ , ರಾಮನಗರ ಉಪ ವಿಭಾಗ, 
ಉಪ ವಿಭಾಗಾಧಿಕಾರಿಗಳು, ಕುಮಟಾ ಉಪ ವಿಭಾಗ, ಕುಮಟಾ, | ರಾಮನಗರ ಜಿಲ್ಲೆ- ಶ್ರೀ ಸಿ . ವಿಜಯಕುಮಾರ್ ಇವರ 
ಉತ್ತರ ಕನ್ನಡ ಜಿಲ್ಲೆ 

ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ . 
ವಿಜಯ ಕುಮಾರ್ ಸಿ. 

ಉಪ ವಿಭಾಗಾಧಿಕಾರಿ , ಕುಮಟಾ ಉಪ ವಿಭಾಗ, 
ಉಪ ವಿಭಾಗಾಧಿಕಾರಿ , ರಾಮನಗರ ಉಪ ವಿಭಾಗ, 

ಕುಮಟಾ, ಉತ್ತರ ಕನ್ನಡ ಜಿಲ್ಲೆ- ಶ್ರೀ ನವೀನ್ ಕುಮಾರ್ 
ರಾಮನಗರ 

ರಾಜು ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 757 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 557 ಸಅಸೇ 2010, ಬೆಂಗಳೂರು, ದಿನಾಂಕ: 31ನೇ ಮೇ , 2011. 

ಶ್ರೀ ಕೆ. ಬಿ . ಮೇರುನಂದನ್, ಅಬಕಾರಿ ಅಧೀಕ್ಷಕರು ಇವರನ್ನು ಮಾನ್ಯ ಮುಖ್ಯಮಂತ್ರಿಯವರ ಸಚಿವಾಲಯದಲ್ಲಿ ದಿನಾಂಕ: 
30 - 05 - 2011ರ ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 557 ಸಅಸೇ 2010ರಲ್ಲಿ ಸೃಜಿಸಲಾದ ವೇತನ ಶ್ರೇಣಿ ರಹಿತ ವಿಶೇಷಾಧಿಕಾರಿ ಹುದ್ದೆಗೆ 
ದಿನಾಂಕ: 28 - 10 -2010ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ 
ಮುಖ್ಯಮಂತ್ರಿಯವರ ಪದಾವಧಿಯವರೆಗೆ - ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಶೇಷಾಧಿಕಾರಿ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 758 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 126 ಸೇಇಮು 2011, ಬೆಂಗಳೂರು, ದಿನಾಂಕ: 30ನೇ ಮೇ , 2011 . 

ಶ್ರೀ ಕೆ. ಎಲ್. ಪೂಜಾರ , ಸಹನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಪ್ರಸ್ತುತ , ಸಹನಿರ್ದೇಶಕರು, ಲೋಕ ಶಿಕ್ಷಣ 
ನಿರ್ದೇಶನಾಲಯ , ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ 1 . 24450 -600 - 25250 
675 - 30300 - 750 - 31800ರ ನಿರ್ದೇಶಕರು , ವೃತ್ತಿ ಶಿಕ್ಷಣ ಇಲಾಖೆ, ಈ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ . ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 759 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3 ) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 36 ಸೇಇಮು 2011 , ಬೆಂಗಳೂರು, ದಿನಾಂಕ: 31ನೇ ಮೇ , 2011 . 

ಡಾ|| ವಿ . ಡಿ. ಪಾಲೇಕರ್ , ಅಪರ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ, ಇವರಿಗೆ ವೇತನ 
ಶ್ರೇಣಿ . 26250 - 675 - 30300 - 750 - 34800 -850 - 36500ರ ನಿರ್ದೇಶಕರ ಹುದ್ದೆಗೆ ದಿನಾಂಕ: 1 -6 -2011ರಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಈ ಹುದ್ದೆಗೆ ಸ್ಥಳ 
ನಿಯುಕ್ತಿಗೊಳಿಸಿ ನೇಮಿಸಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ . ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 760 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 


ನಿಬ್ಬಂದಿ ಮತ್ತುಮರದ ಅಧೀನದಶರ್ಮ, 


೩೬೦ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೧ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 210 ಸಿಶಾಸೇ 2010, ಬೆಂಗಳೂರು, ದಿನಾಂಕ: 31ನೇ ಮೇ , 2011. 


2011ನೇ ಸಾಲಿನಲ್ಲಿ 60 ವರ್ಷ ವಯೋಮಿತಿಯು ಪೂರ್ಣಗೊಳ್ಳಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದ 
ಶಾಖಾಧಿಕಾರಿಯಾದ ಶ್ರೀ ಎಸ್. ಪ್ರಕಾಶ್ , ಸಿಆಸು ಇಲಾಖೆ ( ಶಿಷ್ಟಾಚಾರ - ವಿದೇಶ ಕೋಶ) ಇವರ ಜನ್ಮ ದಿನಾಂಕವು 11 - 05 -1951 ಆಗಿದ್ದು, 
ಇವರು 60 ವರ್ಷ ವಯೋಮಿತಿಯು ಪೂರ್ಣಗೊಂಡು ದಿನಾಂಕ: 31 - 05 - 2011ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ 
ನಿವೃತ್ತರಾಗಲಿರುವರು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ಎನ್ . ಕೃಷ್ಣಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 761 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಸಿಬ್ಬಂದಿ) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 59 ಆಸೇವ 2011 , ಬೆಂಗಳೂರು, ದಿನಾಂಕ: 28ನೇ ಮೇ , 2011 . 
ಶ್ರೀ ಮಲ್ಲೇಶಯ್ಯ , ಕೆ.ಎ.ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ, ವಿಶೇಷ ಭೂಸ್ವಾಧೀನಾಧಿಕಾರಿ , ಭಾರತ ರಾಷ್ಟ್ರೀಯ ಹೆದ್ದಾರಿ 
ಪ್ರಾಧಿಕಾರ (NHAI) ಕುಣಿಗಲ್ , ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವಿಶೇಷ ಜಿಲ್ಲಾಧಿಕಾರಿ (ಭೂಸ್ವಾಧೀನ ಮತ್ತು ಸಂಯೋಜನೆ /Liaison) ರೈಲ್ವೆ ಇಲಾಖೆ, ಭಾರತ ಸರ್ಕಾರ, ಬೆಂಗಳೂರು ಹುದ್ದೆಗೆ ನಿಯೋಜನೆ 
ಮೇಲೆ ನೇಮಿಸಿದೆ. 

ಹಾಗೂ ಶ್ರೀ ಮಲ್ಲೇಶಯ್ಯ , ಕೆ.ಎ.ಎಸ್. ಹಿರಿಯ ಶ್ರೇಣಿ ಅಧಿಕಾರಿ, ಇವರನ್ನು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ವಿಶೇಷ 
ಭೂಸ್ವಾಧೀನಾಧಿಕಾರಿ, ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ (NHAI), ಕುಣಿಗಲ್ , ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ಹೆಚ್ಚುವರಿ 
ಪ್ರಭಾರದಲ್ಲಿರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 762 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 06 ಆಸೇವ 2011 , ಬೆಂಗಳೂರು, ದಿನಾಂಕ: 27ನೇ ಮೇ , 2011 . 
ಶ್ರೀ ಎಂ . ಶ್ರೀರಾಮರೆಡ್ಡಿ, ಕೆ. ಎ .ಎಸ್. (ಕಿರಿಯ ಶ್ರೇಣಿ) ಅಧಿಕಾರಿ , ಸಹಾಯಕ ಯೋಜನಾಧಿಕಾರಿ , ಡಿ. ಆರ್. ಡಿ. ಎ., ಬೆಂಗಳೂರು 
ನಗರ ಜಿಲ್ಲಾ ಪಂಚಾಯತ್, ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ , ಬೆಂಗಳೂರು ನಗರ ಜಿಲ್ಲೆ , ಬೆಂಗಳೂರು- ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್ . 763 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 286 ಸಅಸೇ 2011, ಬೆಂಗಳೂರು, ದಿನಾಂಕ: 30ನೇ ಮೇ , 2011. 


ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ವಿ . ಸೀತಾರಾಂ, ಆಪ್ತ ಕಾರ್ಯದರ್ಶಿ 


(ಗ್ರೇಡ್- 2) ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಒಳಾಡಳಿತ ಇಲಾಖೆ ಇಲ್ಲಿ ಖಾಲಿ ಇರುವ ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 


ಪಿ . ಆರ್ , 764 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೧ 

೩೬೧ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 286 ಆಸೇವ 2010, ಬೆಂಗಳೂರು, ದಿನಾಂಕ: 28ನೇ ಮೇ , 2011. 

ಶ್ರೀ ಡಿ. ಪಿ . ವೆಂಕಟೇಶ್, ಕೆ. ಎ.ಎಸ್., (ಕಿರಿಯ ಶ್ರೇಣಿ) ಅಧಿಕಾರಿ, ವಿಶೇಷ ಭೂಸ್ವಾಧೀನಾಧಿಕಾರಿ, ರಾಮನಗರ , ಇವರನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ, ಹೇಮಾವತಿ 
ನೀರಾವರಿ ಯೋಜನೆ, ನಾಗಮಂಗಲ, ಮಂಡ್ಯ ಜಿಲ್ಲೆ - ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2 ) 


ಪಿ . ಆರ್ . 765 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 458 ಸಅಸೇ 2010 , ಬೆಂಗಳೂರು, ದಿನಾಂಕ: 30ನೇ ಮೇ , 2011. 


ಅಧಿಸೂಚನೆ ಸಂಖ್ಯೆ ಸಿಆಸುಇ 458 ಸಅಸೇ 2010 , ದಿನಾಂಕ 05 - 05 - 2011ರಲ್ಲಿ ಶ್ರೀ ಹೆಚ್ . ಹನುಮಂತಯ್ಯ , ಅಧೀನ 
ಕಾರ್ಯದರ್ಶಿ , ವಸತಿ ಇಲಾಖೆ ಇವರಿಗೆ ವೇತನ ಶ್ರೇಣಿ ಕೆ . 20025 - 525 -22650 - 600 -26250 - 675 -28275ರ ಉಪಕಾರ್ಯದರ್ಶಿ ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ ಉಪಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ - ಹೊಸದಾಗಿ ಸೃಜಿಸಲಾದ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿದ ಆದೇಶವನ್ನು 
ಮಾರ್ಪಡಿಸಿ ಉಪಕಾರ್ಯದರ್ಶಿ , ವಸತಿ ಇಲಾಖೆ - ಶ್ರೀ ಎಸ್. ಚಂದ್ರಶೇಖರಪ್ಪ ಇವರ ದೀರ್ಘಾವಧಿ ರಜೆಯಿಂದ ತೆರವಾದ ಹುದ್ದೆಗೆ 
ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 766 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 247 SAS 2011 (P ), Bangalore , Dated 9th June, 2011 . 


Sri Harsh Gupta , IAS (KN 97 ) Deputy Commissioner, Mysore District is transferred with immediate effect and 
posted until further orders as Additional Secretary to Government & E / State Project Director, Sarva Shiksha Abhiyan , 
Bangalore vice Smt. Sandhya Venugopal Sharma, IAS transferred . 


Sri P . S . Vastrad, IAS (KN 98 ), Deputy Commissioner, Davanagere District is transferred with immediate effect 
and posted until further orders as Deputy Commissioner, Mysore District vice Sri Harsh Gupta , IAS transferred . 


By Order and in the Name of the Governor of Karnataka, 

N . Srinivasa Murthy, 

Under Secretary to Government, 
P . R . 769 

DP & AR ( Services-I) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 55 ಸೇಇಮು 2010 , ಬೆಂಗಳೂರು, ದಿನಾಂಕ : 14ನೇ ಜೂನ್, 2011 . 

ಡಾ|| ಬಿ . ಆರ್. ಜಗಶೆಟ್ಟಿ , ಔಷಧ ನಿಯಂತ್ರಕರು, ಬೆಂಗಳೂರು, ಇವರು ಔಷಧ ನಿಯಂತ್ರಕರ ಹುದ್ದೆಯಲ್ಲಿ ದಿನಾಂಕ: 18 - 08 
2008 ರಿಂದ 17 - 08 -2009ರ ಅವಧಿಯವರೆಗೆ ಒಂದು ವರ್ಷ ಸ್ಥಾನಪನ್ನ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 
ನಿಯಮಗಳು 1977ರ ನಿಯಮ 19 ( 3) ( ಸಿ) ರನ್ವಯ ತೃಪ್ತಿಕರವಾಗಿ ಪೂರ್ಣಗೊಳಿಸಿರುತ್ತಾರೆಂದು ಘೋಷಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 


ಪಿ . ಆರ್ . 770 


೩೬೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜುಲೈ ೧೪, ೨೦೧೧ 


ಭಾಗ - ೨ 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 89 SFP 2010 , Bangalore, Dated 14th June , 2011. 


The Notification No . 17016 /8 /2010 -IFS -1, dated : 06th May , 2011 of Government of India , Ministry of Environment 
& Forests , New Delhi is hereby republished : 


No. 17016 / 8/ 2010-IFS-I 
Government of India /Bharat Sarkar 
Ministry of Environment & Forests 


Paryavam Bhavan , CGO Complex , 

Lodhi Road , New Delhi, 
Dated the 06th May, 2011 


NOTIFICATION 


In exercise of the powers conferred under sub -rule (1) of rule 5 of the Indian Forest Service (Cadre) Rules, 
1966 , the Central Government with concurrence of the State Governments of Gujarat and Karnataka hereby transfer 
Dr.Malathi Priya . M ., IFS (GJ-2008) from Gujarat Cadre to Karnataka Cadre of the Indian Forest Service with immediate effect. 

Sd/ 
(S . S . Badhwan ) 

Director (IFS ) 

Tele Fax : 24367077 
No. 17016/ 8/2010-IFS -I 

New Delhi Dated 06 -05 -2011 


By Order and in the Name of the Governor of Karnataka, 

A. P . ATRE, 
Deputy Secretary to Government, 

DP & AR (Services -4 ) 


P . R . 771 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 14 ಎಸ್ಎಫ್ಎಸ್ 2011 , ಬೆಂಗಳೂರು, ದಿನಾಂಕ: 14ನೇ ಜೂನ್, 2011 . 


ಶ್ರೀ ಆರ್. ಕೆ. ಸಿಂಗ್ , ಐ .ಎಫ್.ಎಸ್. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯಕಾರಿ ನಿರ್ದೇಶಕರು ( ಯೋಜನೆ ಮತ್ತು 
ಮಾರಾಟ ಅಭಿವೃದ್ದಿ), ಜಂಗಲ್ ಲಾಡ್ವಸ್ ಮತ್ತು ರಿಸಾರ್ಟ್ಸ್, ಬೆಂಗಳೂರು ಇವರಿಗೆ ದಿನಾಂಕ : 22 -12 -2010 ರಿಂದ 25 - 12 - 2010ರವರೆಗಿನ 
ರಜಾ ಅವಧಿಯಲ್ಲಿ ತಮ್ಮ ಪತ್ನಿ ಮತ್ತು ಪುತ್ರನೊಂದಿಗೆ ತಮ್ಮ ಸ್ವಂತ ಊರಾದ ಗೋರಖ್ಪುರ್ (ಉತ್ತರ ಪ್ರದೇಶ) ಗೆ ಹೋಗಿ ಬಂದಿರುವುದಕ್ಕೆ 
2010 - 2011ರ ಬ್ಲಾಕ್ ಅವಧಿಯಲ್ಲಿ ಸ್ವಗ್ರಾಮ ಪ್ರಯಾಣ ರಿಯಾಯಿತಿಯನ್ನು ( ಹೆಚ್‌ಟಿಸಿ) ಉಪಯೋಗಿಸಿಕೊಳ್ಳಲು ಸರ್ಕಾರವು ಘಟನೋತ್ತರ 
ಮಂಜೂರಾತಿಯನ್ನು ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಪಿ . ಅತ್ರೆ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 772 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 4) 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 60 ಎಲ್ಎಜಿ 2010, ಬೆಂಗಳೂರು, ದಿನಾಂಕ: 28ನೇ ಮೇ , 2011, 
ಶ್ರೀ ಭವಾನಿ ಸಿಂಗ್, ಜಿ, ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳ 1977 ನಿಯಮ 23ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾಂಕ : 23 - 05 - 2011ರಿಂದ ಜಾರಿಗೆ ಬರುವಂತೆ ಮೂರು 
ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ 
ರಾಜ್ಯ ಸರ್ಕಾರಿ ಅಭಿಯೋಜಕರು -2 ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಯ್ಯದ್ ಅಬ್ದುಲ್ ನಜೀರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1) 
ಪಿ . ಆರ್ . 773 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪ , ೨೦೧೧ 


೩೬೩ 


ಕಾರ್ಮಿಕ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಕಾಣ 223 ಐಡಿಎಂ 2010, ಬೆಂಗಳೂರು, ದಿನಾಂಕ: 08ನೇ ಜೂನ್, 2011 . 


ರಿಜಿಸ್ಟ್ರಾರ್ ಜನರಲ್, ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆಂಗಳೂರು ಇವರ ಪತ್ರ ಸಂಖ್ಯೆ: ಜಿಓಬಿ (1) 4 (1) / 2011 ದಿನಾಂಕ: 
26 - 05 - 2011ರಲ್ಲಿ ಶ್ರೀ ಆರ್. ಬಿ. ಧರ್ಮಗೌಡರ್, ಅಧ್ಯಕ್ಷಾಧಿಕಾರಿಗಳು, ಕಾರ್ಮಿಕ ನ್ಯಾಯಾಲಯ , ಬಿಜಾಪುರ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆಗೆ ಅಧ್ಯಕ್ಷಾಧಿಕಾರಿಗಳು ಪ್ರಿನ್ಸಿಪಾಲ್ ಜಡ್ಸ್, ಕೌಟುಂಬಿಕ ನ್ಯಾಯಾಲಯ , ಬಿಜಾಪುರ ಇವರನ್ನು ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ಸಮವರ್ತಿ ಪ್ರಭಾರದಲ್ಲಿಡುವಂತೆ ಕೋರಿರುತ್ತಾರೆ . 

ಅದರಂತೆ ಅಧ್ಯಕ್ಷಾಧಿಕಾರಿ, ಪ್ರಿನ್ಸಿಪಾಲ್ ಜಡ್ಸ್, ಕೌಟುಂಬಿಕ ನ್ಯಾಯಾಲಯ, ಬಿಜಾಪುರ ಇವರನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಅಧ್ಯಕ್ಷಾಧಿಕಾರಿ , ಕಾರ್ಮಿಕ ನ್ಯಾಯಾಲಯ , ಬಿಜಾಪುರ ಈ ಹುದ್ದೆಯಲ್ಲಿ ಸಮವರ್ತಿ 
ಪ್ರಭಾರದಲ್ಲಿಡಲಾಗಿದೆ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋವಿಂದಸ್ವಾಮಿ , 

ಪೀಠಾಧಿಕಾರಿ - 5 , 
ಕಾರ್ಮಿಕ ಇಲಾಖೆ, ( ಕಾರಾವಿಯೋ ( ವೈ ) ಸೇವೆಗಳು ) 


ಪಿ . ಆರ್‌ . 774 


ಅಧಿಸೂಚನೆ 
ಸಂಖ್ಯೆ : ಕಾಇ 223 ಐಡಿಎಂ 2010, ಬೆಂಗಳೂರು, ದಿನಾಂಕ: 06ನೇ ಜೂನ್, 2011. 
ರಿಜಿಸ್ಟ್ರಾರ್ ಜನರಲ್ , ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು ಇವರ ಪತ್ರ ಸಂಖ್ಯೆ : ಜಿಓಬಿ (D)4(1)/2011 ದಿನಾಂಕ: 
30 - 05 - 2011ರಲ್ಲಿ ಶ್ರೀ ಪಿ. ಎನ್. ದೇಸಾಯಿ , ಅಧ್ಯಕ್ಷಾಧಿಕಾರಿ ಅಪರ ಔದ್ಯೋಗಿಕ ನ್ಯಾಯಾಧಿಕರಣ , ಬೆಂಗಳೂರು ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆಗೆ ಅಧ್ಯಕ್ಷಾಧಿಕಾರಿ, ಔದ್ಯೋಗಿಕ ನ್ಯಾಯಾಧಿಕರಣ, ಬೆಂಗಳೂರು ಇವರನ್ನು ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ಸಮವರ್ತಿ ಪ್ರಭಾರದಲ್ಲಿಡುವಂತೆ ಕೋರಿರುತ್ತಾರೆ. 

ಅದರಂತೆ ಅಧ್ಯಕ್ಷಾಧಿಕಾರಿ , ಔದ್ಯೋಗಿಕ ನ್ಯಾಯಾಧಿಕರಣ, ಬೆಂಗಳೂರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ಅಧ್ಯಕ್ಷಾಧಿಕಾರಿ , ಅಪರ ಔದ್ಯೋಗಿಕ ನ್ಯಾಯಾಧಿಕರಣ , ಬೆಂಗಳೂರು ಈ ಹುದ್ದೆಯಲ್ಲಿ ಸಮವರ್ತಿ ಪ್ರಭಾರದಲ್ಲಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋವಿಂದಸ್ವಾಮಿ , 

ಪೀಠಾಧಿಕಾರಿ - 5, 
ಪಿ . ಆರ್ . 775 

ಕಾರ್ಮಿಕ ಇಲಾಖೆ, ( ಕಾರಾವಿಯೋ ( ವೈ ) ಸೇವೆಗಳು) 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 345 ಬೆಮಪ್ರಾ 2010 , ಬೆಂಗಳೂರು, ದಿನಾಂಕ : 9ನೇ ಜೂನ್, 2011 . 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4( ಸಿ) ರಲ್ಲಿನ (3) (1)(i) ಮತ್ತು (iv) ರಡಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡವರನ್ನು ರಾಣೆಬೆನ್ನೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸದಸ್ಯರನ್ನಾಗಿ ಸರ್ಕಾರದ 
ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಿ 
ಆದೇಶಿಸಲಾಗಿದೆ . 


ಕ್ರಮ ಸಂಖ್ಯೆ 


ಹೆಸರು ಮತ್ತು ವಿಳಾಸ 

ಪದನಾಮ 
ಶ್ರೀ ವಿಶ್ವನಾಥ ಶಂಕ್ರಗೌಡ ಪಾಟೀಲ, ರಾಣೇಬೆನ್ನೂರು 

ಅಧ್ಯಕ್ಷರು 
ಶ್ರೀ ಹರೀಶ ಬಸವನಗೌಡ, ರಾಮಲಿಂಗಣ್ಣನವರ, 

ಸದಸ್ಯರು 
ಮೃತ್ಯುಂಜಯನಗರ, ರಾಣೇಬೆನ್ನೂರು 
ಶ್ರೀ ಗಣೇಶ ಮಹದೇವಪ್ಪ ಕೊಪ್ಪದ, ಕುರುಬಗೇ , ರಾಣೇಬೆನ್ನೂರು 

ಸದಸ್ಯರು 
ಶ್ರೀ ಮಲ್ಲಿಕಾರ್ಜುನ ಮಲ್ಲೇಶಪ್ಪ, 

ಸದಸ್ಯರು 
ಪೂಜಾರ, ದೊಡ್ಡಪೇಟೆ, ರಾಣೇಬೆನ್ನೂರು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಂ . ಹಿರೇಮಠ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಪಿ . ಆರ್. 776 


೩೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೧ 

ಭಾಗ- ೨ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 47 ಎಂಎಸ್ ಎನ್ 2010 , ಬೆಂಗಳೂರು, ದಿನಾಂಕ: 9ನೇ ಜೂನ್, 2011, 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 47 ಎಂಎಸ್ಎನ್ 2010, ದಿನಾಂಕ: 21 -2 - 2011ರ ಆದೇಶದಲ್ಲಿ ಶ್ರೀ ಹೆಚ್. ಹೆಚ್. 
ದಾಸೇಗೌಡ, ಉಪನ್ಯಾಸಕರು, ಸರ್ಕಾರಿ ಶುಕ್ರೂಷ ಮಹಾ ವಿದ್ಯಾಲಯ , ಕೋಟೆ, ಬೆಂಗಳೂರು ಇವರಿಗೆ ಪದೋನ್ನತಿ ನೀಡಿ ಮೆಡಿಕಲ್ ಕಾಲೇಜ್, 
ಹಾಸನ ಇಲ್ಲಿ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿತ್ತು. ಅಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ 
ಮಂಜೂರಾಗದ ಕಾರಣ , ಅದನ್ನು ಮಾರ್ಪಡಿಸಿ ಸದರಿಯವರನ್ನು ಶುಕ್ರೂಷ ಮಹಾ ವಿದ್ಯಾಲಯ , ಬೆಂಗಳೂರು ಇಲ್ಲಿ ಖಾಲಿ ಇರುವ ಸಹಾಯಕ 
ಪ್ರಾಧ್ಯಾಪಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಕ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಐ . ಹೇಮನಾಥ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 777 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ವೃಂದ ಮತ್ತು ನೇಮಕಾತಿ ) 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಪಸಂಮೀ 192 ಮೀಇಸೇ 2010 , ಬೆಂಗಳೂರು, ದಿನಾಂಕ: 8ನೇ ಜೂನ್, 2011 . 
ಸರ್ಕಾರದ ಇದೇ ಸಮಸಂಖ್ಯೆಯ ದಿನಾಂಕ: 19 - 04 - 2011ರ ಅಧಿಸೂಚನೆಯಲ್ಲಿ ಕೇಂದ್ರ ಪುರಸ್ಕತ ಯೋಜನೆಯಡಿ ಮೀನು/ಸೀಗಡಿ 
ಕೃಷಿಕರ ಅಭಿವೃದ್ಧಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿ /ನೌಕರರುಗಳನ್ನು ಮೀನುಗಾರಿಕೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ 
ವರ್ಗಾವಣೆ ಮಾಡಿ ನೇಮಿಸಿದ್ದ ಈ ಕೆಳಕಂಡ ಅಧಿಕಾರಿ / ನೌಕರರ ವರ್ಗಾವಣೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ 
ಸದರಿಯವರನ್ನು ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಸ್ತುತ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ವರ್ಗಾಯಿಸಿ ನೇಮಿಸಲಾಗಿದೆ. 
ಕ್ರಮ ಸಂಖ್ಯೆ ವರ್ಗಾಯಿಸಿ ನೇಮಿಸಲಾಗಿದ್ದ 

ಮಾರ್ಪಡಿಸಿ ನೇಮಿಸಲಾಗಿರುವ 
ಹುದ್ದೆ ಮತ್ತು ಸ್ಥಳ 

ಹುದ್ದೆ ಮತ್ತು ಸ್ಥಳ 
| ಶ್ರೀ ಕೆ. ಕೃಷ್ಣರಾಜ ಪುರಾಣಿಕ್ , ಆಡಳಿತ ನಿರ್ದೇಶಕರು, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ( ನಿ ) , 
ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮಂಗಳೂರು-ನಿಯೋಜನೆ ಮೇಲೆ 
ಮೀನು ಮಾರಾಟ ಫೆಡರೇಷನ್ ( ನಿ), ಮಂಗಳೂರು 
ನಿಯೋಜನೆ ಮೇಲೆ. 
( ಶ್ರೀಮತಿ ಕೆ. ಎಸ್ . ಪದ್ಮಾವತಮ್ಮ , ಬೆರಳಚ್ಚುಗಾರರು, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 1) 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 1) ಕಛೇರಿ, ಬೆಂಗಳೂರು ನಗರ ಜಿಲ್ಲೆ, 
ಕಛೇರಿ, ರಾಷ್ಟ್ರೀಯ ಮೀನುಮರಿ ಉತ್ಪಾದನಾ ಕೇಂದ್ರ, ಬೆಂಗಳೂರು. 
ಬಿ . ಆರ್ . ಪ್ರಾಜೆಕ್ಟ್ . 
ಶ್ರೀ ಸಿದ್ದರಾಮಯ್ಯ , ಬೆರಳಚ್ಚುಗಾರರು 

ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರ | 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1) ಕಛೇರಿ, ಚಿಕ್ಕಬಳ್ಳಾಪುರ. 
ಕಛೇರಿ, ಮಡಿಕೇರಿ, 


ಭಾಗ - 2 


ಶ್ರೀ ದೊಡ್ಡಮನಿ, ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಬಿಜಾಪುರ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಆಡಳಿತ ನಿರ್ದೇಶಕರು , ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ( ನಿ) , 
ಮಂಗಳೂರು ಇಲ್ಲಿಗೆ ನಿಯೋಜನೆ ಮೇಲೆ ವರ್ಗಾಯಿಸಿ ನೇಮಿಸಿದೆ. 

ಮೇಲ್ಕಂಡ ಅಧಿಕಾರಿ /ನೌಕರರುಗಳು ವರ್ಗಾಯಿಸಿದ ಸ್ಥಳಗಳಲ್ಲಿ ಕೂಡಲೇ ಹಾಜರಾಗತಕ್ಕದ್ದು, ಅಧಿಕಾರಿಗಳು ವರ್ಗಾಯಿಸಿದ ಸ್ಥಳಕ್ಕೆ 
ಕಾರ್ಯ ವರದಿ ಮಾಡಿಕೊಂಡ ಬಗ್ಗೆ ಸಂಬಂಧಿಸಿದವರಿಗೆ ಸಿ. ಟಿ . ಸಿ. ಯನ್ನು ಕಳುಹಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಡಿ. ಎಂ . ರಾಜಣ್ಣ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮೀ ) 


ಪಿ . ಆರ್ . 778 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೧ 

೩೬೫ 
ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಾರಿ 191 ಸಾಇಸೇ 2010 , ಬೆಂಗಳೂರು, ದಿನಾಂಕ: 10ನೇ ಜೂನ್, 2011 
ಸಾರಿಗೆ ಇಲಾಖೆಯ ಈ ಕೆಳಕಂಡ ಜಂಟಿ ಸಾರಿಗೆ ಆಯುಕ್ತರುಗಳನ್ನು ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿದ ಸ್ಥಳಗಳಿಗೆ ವರ್ಗಾಯಿಸಿ 
ನೇಮಿಸಿದೆ. 
ಕ್ರಮ ಸಂಖ್ಯೆ ಹೆಸರು ಮತ್ತು ಪದನಾಮ 

ವರ್ಗಾವಣೆ ಮಾಡಿ ನೇಮಿಸಿರುವ ಸ್ಥಳ 
ಶ್ರೀ ಆರ್. ಮುನಿವೀರೇಗೌಡ, 

ಜಂಟಿ ಸಾರಿಗೆ ಆಯುಕ್ತರು ಹಾಗೂ ಕಾರ್ಯದರ್ಶಿ , 
ಜಂಟಿ ಸಾರಿಗೆ ಆಯುಕ್ತರು ( ಆಡಳಿತ), 

ರಾಜ್ಯ ಸಾರಿಗೆ ಪ್ರಾಧಿಕಾರ , ಸಾರಿಗೆ ಆಯುಕ್ತರ 
ಸಾರಿಗೆ ಆಯುಕ್ತರ ಕಛೇರಿ, ಬೆಂಗಳೂರು 

ಕಛೇರಿ, ಶ್ರೀ ಹೆಚ್ . ಜಿ . ಕುಮಾರ್ ಇವರ 

ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ 
ಶ್ರೀ ಹೆಚ್ . ಜಿ . ಕುಮಾರ್, 

ಜಂಟಿ ಸಾರಿಗೆ ಆಯುಕ್ತರು , ( ನಗರ ಹಾಗೂ 
ಜಂಟಿ ಸಾರಿಗೆ ಆಯುಕ್ತರು ಹಾಗೂ ಕಾರ್ಯದರ್ಶಿ , ಗ್ರಾಮಾಂತರ) ಬೆಂಗಳೂರು ಶ್ರೀ ರಿಚರ್ಡ್ ವಿನ್ಸೆಂಟ್ 
ರಾಜ್ಯ ಸಾರಿಗೆ ಪ್ರಾಧಿಕಾರ , ಸಾರಿಗೆ ಆಯುಕ್ತರ ಕಛೇರಿ, ಡಿಸೋಜಾ ಇವರ ವರ್ಗಾವಣೆಯಿಂದ ತೆರವಾದ 
ಬೆಂಗಳೂರು 

ಸ್ಥಾನಕ್ಕೆ . 
ಶ್ರೀ ರಿಚರ್ಡ್ ವಿನ್ಸೆಂಟ್ ಡಿಸೋಜಾ, 

ಜಂಟಿ ಸಾರಿಗೆ ಆಯುಕ್ತರು ( ಆಡಳಿತ) , ಸಾರಿಗೆ 
ಜಂಟಿ ಸಾರಿಗೆ ಆಯುಕ್ತರು, ( ನಗರ ಹಾಗೂ 

ಆಯುಕ್ತರ ಕಛೇರಿ, ಬೆಂಗಳೂರು, ಶ್ರೀ ಆರ್. 
ಗ್ರಾಮಾಂತರ) ಬೆಂಗಳೂರು. 

ಮುನಿವೀರೇಗೌಡ ಇವರ ವರ್ಗಾವಣೆಯಿಂದ 

ತೆರವಾದ ಸ್ಥಾನಕ್ಕೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರಾಮಚಂದ್ರ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 779 

ಸಾರಿಗೆ ಇಲಾಖೆ. 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 31 ಡಿಎಆರ್ 2011 , ಬೆಂಗಳೂರು, ದಿನಾಂಕ: 14ನೇ ಜೂನ್, 2011 
ಲೋಕೋಪಯೋಗಿ ಇಲಾಖೆಯ , ಅಧಿಸೂಚನೆ ಸಂಖ್ಯೆ: ಲೋಇ 769 ಸೇಸಎ 2010, ದಿನಾಂಕ 15. 02 .2011ರಲ್ಲಿ ಶ್ರೀ ಲಾಯಕ್ 
ಅಲಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಇವರ ಸೇವೆಯನ್ನು ನಿಯೋಜನೆ ಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗೆ 
ನೇಮಿಸುವ ಸಲುವಾಗಿ ಶಿಕ್ಷಣ ಇಲಾಖೆಯ ವಶಕ್ಕೆ ನೀಡಲಾಗಿದೆ . 

ಅದರಂತೆ, ಶ್ರೀ ಲಾಯಕ್ ಅಲಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಇವರನ್ನು ರಾಜ್ಯ 
ಯೋಜನಾ ನಿರ್ದೇಶಕರ ಕಛೇರಿ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಅಡಿಯಲ್ಲಿ ಮೈಸೂರು ವಿಭಾಗದಲ್ಲಿ ಹೊಸದಾಗಿ ಸೃಜಿಸಿರುವ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಹುದ್ದೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿದೆ. ಸದರಿಯವರ ನಿಯೋಜನಾ ಷರತ್ತು ಮತ್ತು 
ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ಬಿ. ಸಸಾಲಟ್ಟಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 780 

ಶಿಕ್ಷಣ ಇಲಾಖೆ ( ಆಡಳಿತ). 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ 42 ಪ್ರವಾನಿ 2011 , ಬೆಂಗಳೂರು, ದಿನಾಂಕ: 2ನೇ ಜೂನ್, 2011 
ಶ್ರೀ ಎಂ .ಎಸ್. ಮಹಂತೇಶಯ , ಸರ್ಕಾರದ ಉಪ ಕಾರ್ಯದರ್ಶಿ , ಕನ್ನಡ ಮತ್ತು ಸಂಸ ತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ 
ಇಲಾಖೆ ಇವರನ್ನು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ 
ಶ್ರೀ ಎಸ್.ಕೆ. ತೆಗ್ಗಿನಮನಿ, ಸರ್ಕಾರದ ಉಪ ಕಾರ್ಯದರ್ಶಿ, ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ಇವರ 
ವಯೋನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ . ನಾರಾಯಣಪ್ಪ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ. 
ಪಿ . ಆರ್ . 781 


೩೬೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೧ 


ಭಾಗ- ೨ 


ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 41 ಪ್ರವಾನಿ 2011 , ಬೆಂಗಳೂರು, ದಿನಾಂಕ: 2ನೇ ಜೂನ್, 2011 
ಶ್ರೀ ಎಂ .ಎಸ್. ಮಹಂತೇಶಯ್ಯ , ಸರ್ಕಾರದ ಉಪ ಕಾರ್ಯದರ್ಶಿ , ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ 
ಇಲಾಖೆ ಇವರನ್ನು ತಾಜ್ ಕರ್ನಾಟಕ ಹೋಟೆಲ್ ಅಂಡ್ ರೆಸಾರ್ಟ್ಸ್ ಲಿಮಿಟೆಡ್‌ನ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಶ್ರೀ ಎಸ್. ಕೆ. 
ತೆಗ್ಗಿನಮನಿ, ಸರ್ಕಾರದ ಉಪ ಕಾರ್ಯದರ್ಶಿ , ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ಇವರ ವಯೋನಿವೃತ್ತಿಯಿಂದ 
ತೆರವಾದ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ನಾರಾಯಣಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 782 

ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ. 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 112 ರಾಲೆಪ 2011 , ಬೆಂಗಳೂರು, ದಿನಾಂಕ: 1ನೇ ಜೂನ್, 2011 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಆಇ 296 ರಾಲೆಪ 2010, ದಿನಾಂಕ: 05.03.2011ರಲ್ಲಿ ಶ್ರೀ ರಾಥೋಡ್ ಕನ್ನಿರಾಂ ಟಿಕಾರಾಂ, 
ಲೆಕ್ಕಪರಿಶೋಧನಾಧಿಕಾರಿ , ಇವರಿಗೆ ಸಹಾಯಕ ನಿಯಂತ್ರಕರಾಗಿ ಮುಂಬಡಿ ನೀಡಿ ಇವರನ್ನು ಪ್ರಾದೇಶಿಕ ಆ೦ 
ನಿಯೋಜಿಸಿರುವುದನ್ನು ಮಾರ್ಪಡಿಸಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಿಲ್ಲಾ ಪಂಚಾಯತ್, 
ಗುಲ್ಬರ್ಗಾ, ಇಲ್ಲಿನ ಡಿ. ಆರ್. ಡಿ . ಎ . ಕೋಶದ ಲೆಕ್ಕಾಧಿಕಾರಿ ಹುದ್ದೆಗೆ ಸ್ಥಳ ನಿಯುಕ್ತಗೊಳಿಸಿ ಆದೇಶಿಸಿದೆ. 


ಪಿ . ಆರ್ . 783 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಸ್ . ಶಿವರಾಮ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡಗಳು ) 
• ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 39 ಎಸ್ ಎಫ್ಎಸ್ 2011 , ಬೆಂಗಳೂರು, ದಿನಾಂಕ: 8ನೇ ಜೂನ್, 2011 . 


ಶ್ರೀ ಎಂ . ಎಸ್. ಗೌಡರ್ , ಐ .ಎಫ್. ಎಸ್ . ಆಯುಕ್ತರು , ಜಲಾನಯನ ಅಭಿವೃದ್ಧಿ ಇಲಾಖೆ, ಬೆಂಗಳೂರು ಇವರಿಗೆ 
ದಿನಾಂಕ: 23 - 05 - 2011 ರಿಂದ 28 - 05 - 2011ರವರೆಗಿನ ಸಾಂದರ್ಭಿಕ ರಜಾ ಅವಧಿಯಲ್ಲಿ ತಮ್ಮ ಪತ್ನಿ ಮತ್ತು ಪುತ್ರಿಯೊಂದಿಗೆ ಸಿಕ್ಕಿಂ 
( ಗ್ಯಾಂಗ್‌ಟಕ್‌) ಗೆ ಹೋಗಿ ಬಂದಿರುವುದಕ್ಕೆ 2010 - 2011ರ ಬ್ಲಾಕ್ ಅವಧಿಯಲ್ಲಿ ಸ್ವಗ್ರಾಮ ಪ್ರಯಾಣ ರಿಯಾಯಿತಿಯನ್ನು ( ಹೆಚ್‌ಟಿಸಿ) ರಜಾ 
ಪ್ರಯಾಣ ರಿಯಾಯಿತಿಯನ್ನಾಗಿ (ಎಲ್‌ಟಿಸಿ) ಪರಿವರ್ತಿಸಿ ಉಪಯೋಗಿಸಿಕೊಳ್ಳಲು, ಸರ್ಕಾರವು ಘಟನೋತ್ತರ ಮಂಜೂರಾತಿ ನೀಡಿದೆ. ಸದರಿ 
ಮಂಜೂರಾತಿಯನ್ನು ಭಾರತ ಸರ್ಕಾರದ O. M . No.31011 /4/2007-Estt (A), dated : 02- 05 -2008ರ ಮೇರೆಗೆ ನೀಡಿದೆ. 


ಸದರಿ ಸಂದರ್ಭದಲ್ಲಿ , ಅಧಿಕಾರಿಯವರಿಗೆ 10 ದಿನಗಳ ಗಳಿಕೆ ರಜೆಯನ್ನು ನಗಧೀಕರಣಗೊಳಿಸಲು ಸಹ ಮಂಜೂರಾತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎ. ಪಿ. ಅತ್ತೆ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 784 

ಸಿ. ಆ. ಸು . ಇ . (ಸೇವೆಗಳು - 4) . 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 457 ಆಸೇ 2010 , ಬೆಂಗಳೂರು, ದಿನಾಂಕ: 8ನೇ ಜೂನ್, 2011 . 
ಶ್ರೀ ಬಿ. ನಂಜುಂಡೇಶ್ವರ್‌, ಕೆ. ಎ .ಎಸ್. ಹಿರಿಯ ಶ್ರೇಣಿ ಅಧಿಕಾರಿ, ಪ್ರಸ್ತುತ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಇವರಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು , ನಿಯಮ 285(1)( ಎ) ರಡಿ ಸ್ವಇಚ್ಚಾ ನಿವೃತ್ತಿ ಹೊಂದಲು ಅನುಮತಿ 
ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ . ಆ . ಸು . ಇ . (ಸೇವೆಗಳು - 2 ). 


ಪಿ . ಆರ್ . 785 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪, ೨೦೧೧ 

೩೬೭ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 90 ಆಸೇವ 2011 , ಬೆಂಗಳೂರು, ದಿನಾಂಕ: 6ನೇ ಜೂನ್, 2011 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 90 ಆಸೇವ 2011 ದಿನಾಂಕ: 27 - 05 -2011ರಲ್ಲಿ ಶ್ರೀ ಬಿ . ಹೆಚ್. ಸಿದ್ದಪ್ಪ, ಕೆ.ಎ .ಎಸ್. 
(ಕಿರಿಯ ಶ್ರೇಣಿ) ಅಧಿಕಾರಿ , ಉಪವಿಭಾಗಾಧಿಕಾರಿ , ಬೆಂಗಳೂರು ದಕ್ಷಿಣ ಉಪವಿಭಾಗ, ಬೆಂಗಳೂರು ಜಿಲ್ಲೆ, 
ಹುದ್ದೆಯಿಂದ ವರ್ಗಾಯಿಸುವುದನ್ನು ರದ್ದುಪಡಿಸಿ ಉಪವಿಭಾಗಾಧಿಕಾರಿ, ಬೆಂಗಳೂರು ದಕ್ಷಿಣ ಉಪವಿಭಾಗ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಹುದ್ದೆಯಲ್ಲಿಯೇ ಮುಂದಿನ ಆದೇಶದವರೆಗೆ ಮುಂದುವರಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 786 

ಸಿ. ಆ. ಸು . ಇ . (ಸೇವೆಗಳು - 2 ) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 89 ಆಸೇವ 2011 , ಬೆಂಗಳೂರು, ದಿನಾಂಕ: 1ನೇ ಜೂನ್, 2011 . 
ಡಾ || ವಿಜಯಕುಮಾರ್ ಎನ್. ತೋರಗಲ್, ಕೆ. ಎ.ಎಸ್. ( ಹಿರಿಯಶ್ರೇಣಿ) ಅಧಿಕಾರಿ, ಪ್ರಸ್ತುತ ಅಪರ ಆಯುಕ್ತರು ( ಭೂ ನಿರ್ವಹಣೆ 
ಯೋಜನೆ ಮತ್ತು ಇತರೆ), ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಳಗಾಂ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಮಾನ್ಯ ಕಂದಾಯ ಸಚಿವರ ಆಪ್ತಕಾರ್ಯದರ್ಶಿಯಾಗಿ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 787 

ಸಿ. ಆ. ಸು . ಇ . (ಸೇವೆಗಳು - 2) 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 290 SAS 2011, Bangalore , Dated 10th June, 2011. 
Smt. Sandhya Venugopal Sharma, IAS ( 1995 batch -borne on Tamil Nadu Cadre ), working on inter-cadre 
deputation to Karnataka State is relieved from the State Government w .e .f. 10 -06 -2011 (afternoon ) to take up the new 
assignment as Director in the Department of Space at Bangalore . 


This is issued in pursuance of the Communication No. 22 /2 / 2011 - EO (MM .I), dated 19 -05 - 2011 of Department of 
Personnel & Training, Government of India New Delhi and Order No . G . O . Rt. No. 1968, dated 07 -06 - 2011 of the Government 
of Tamil Nadu . 


P . R . 788 


By Order and in the Nameof the Governor ofKarnataka , 

N . Srinivasa Murthy, 
Under Secretary to Government, 

DP & AR (Services -1) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 125 ಅಪಸೇ 2010, ಬೆಂಗಳೂರು, ದಿನಾಂಕ: 02ನೇ ಜೂನ್, 2011. 


ಕ್ರಮ 


ಕರ್ನಾಟಕ ಅರಣ್ಯ ಇಲಾಖೆಯ ಈ ಕೆಳಕಂಡ ವಲಯ ಅರಣ್ಯಾಧಿಕಾರಿಗಳನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 
ನಿಯಮ 32ರನ್ವಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ, ಅವರುಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ನಮೂದಿಸಿದ ಹುದ್ದೆಗಳಿಗೆ ನೇಮಿಸಲಾಗಿದೆ. 
ವಲಯ ಅರಣ್ಯ ಅಧಿಕಾರಿಯ ಹೆಸರು 

ಸ್ವತಂತ್ರ ಪ್ರಭಾರದಲ್ಲಿರಿಸಿ ನೇಮಿಸಲಾದ ಸ್ಥಳ 
ಸಂಖ್ಯೆ 
01 | ಶ್ರೀ ಹೆಚ್. ಎಂ . ಜಗದೀಶ್ ಕುಮಾರ್ | ಜಲ ಸಂವರ್ಧನಾ ಯೋಜನಾ ಸಂಘ ( ಪರಿಸರ ), ಕೋಲಾರ ಹುದ್ದೆಗೆ ನೇಮಿಸಲು 

ಇವರ ಸೇವೆಯನ್ನು ಜಲ ಸಂಪನ್ಮೂಲ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
02 | ಶ್ರೀ ಆರ್. ಜಿ. ನಾಯಕ್ 

ಹಳಿಯಾಳ ಉಪವಿಭಾಗ, ಹಳಿಯಾಳ 
03 | ಶ್ರೀ ಎಸ್ . ಎಸ್ . ಬೂಮ್‌ಕರ್‌ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ 

(ಕಾರ್ಯ ಯೋಜನೆ) ಚಿಕ್ಕಮಗಳೂರು 


೩೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೪ , ೨೦೧೧ 


ಭಾಗ- ೨ 


04 | ಶ್ರೀ ಎಸ್ . ವೆಂಕಟೇಶ್ 


ಬೀದರ್ ಉಪವಿಭಾಗ, ಬೀದರ್ 


05 


| ಶ್ರೀ ವಿ . ಎಮ್ . ಶರಣಬಸಪ್ಪ 


06 | ಶ್ರೀ ವೈ . ಎನ್. ರಾಣೆ 
07 | ಶ್ರೀ ಸೈಯದ್ ಅಹಮ್ಮದ್ ಖಾನ್ 
08 | ಶ್ರೀ ಸಿ. ಆರ್. ಉಪ್ಪಾರ್ 
09 | ಶ್ರೀ ಟಿ . ತಿಮ್ಮಪ್ಪ 
10 | ಶ್ರೀ ಜಿ. ವೈ . ರಾಜು 


11 


| ಶ್ರೀ ಎಸ್.ಎಮ್. ಪಿರ್‌ಜಾದೆ 


12 


| 


ಶ್ರೀ ಬಿ . ವಿ . ನಾಗರಾಜೇಗೌಡ 


13 | ಶ್ರೀ ಆರ್. ಆರ್. ಬಜಂತ್ರಿ 


14 | ಶ್ರೀ ಜಿ . ಎಸ್ . ಸೌದಗಾರ್ 


ಕಾರ್ಯನಿರ್ವಾಹಕ ಅಧಿಕಾರಿ, 
ತಾಲ್ಲೂಕು ಪಂಚಾಯತ್ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ ( ರಬ್ಬ‌ ವಿಭಾಗ) ಸುಳ್ಯ 
ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ (ಕಾರ್ಯಯೋಜನೆ), ಬಳ್ಳಾರಿ 
ಹೊಸನಗರ ಉಪವಿಭಾಗ, ಹೊಸನಗರ 
ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ (ಕಾರ್ಯಯೋಜನೆ), ಶಿವಮೊಗ್ಗ 
ಜಲಾನಯನ ಅಭಿವೃದ್ಧಿ ಇಲಾಖೆ, ಉಡುಪಿ ಹುದ್ದೆಗೆ ನೇಮಿಸಲು ಇವರ | 
ಸೇವೆಯನ್ನು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ . 
ಜಲಾನಯನ ಅಭಿವೃದ್ಧಿ ಇಲಾಖೆ, ಬೀದರ್‌ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ (ಕಾರ್ಯ ಯೋಜನೆ), ಮೈಸೂರು 
ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್ ಹುದ್ದೆಗೆ ನೇಮಿಸಲು 
ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ 
ವಶಕ್ಕೆ ನೀಡಲಾಗಿದೆ. 
ಸಾಮಾಜಿಕ ಅರಣ್ಯ , ಹುನಗುಂದ 
ಸಾಮಾಜಿಕ ಅರಣ್ಯ , ಯಾದಗೀರ್ 
ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್ ಹುದ್ದೆಗೆ ನೇಮಿಸಲು 
ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ 
ವಶಕ್ಕೆ ನೀಡಲಾಗಿದೆ. 
ಸಾಮಾಜಿಕ ಅರಣ್ಯ , ತಿಪಟೂರು 
ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತ್ ಹುದ್ದೆಗೆ ನೇಮಿಸಲು 
ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ 
ವಶಕ್ಕೆ ನೀಡಲಾಗಿದೆ. 
ಸಾಮಾಜಿಕ ಅರಣ್ಯ , ಸಾಗರ 
ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್ ಹುದ್ದೆಗೆ ನೇಮಿಸಲು 
ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆಯ 
ವಶಕ್ಕೆ ನೀಡಲಾಗಿದೆ. 
ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತ್ ಹುದ್ದೆಗೆ ನೇಮಿಸಲು 
ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆಯ 
ವಶಕ್ಕೆ ನೀಡಲಾಗಿದೆ. 
ಬೆಂಗಳೂರು ನಗರ ಕೆರೆ ಉಪವಿಭಾಗ , ಬೆಂಗಳೂರು 


15 | ಶ್ರೀ ಎನ್. ಎನ್ . ಚಚಡಿ 
16 | ಶ್ರೀ ಆರ್. ತಿಪ್ಪೇಸ್ವಾಮಿ 


17 | ಶ್ರೀ ಹೆಚ್ . ಎನ್ . ಚಂದ್ರ 
18 | ಶ್ರೀ ಎಸ್. ಜಿ. ನಾಯಕ್ 


19 | ಶ್ರೀ ಸಿ. ಎನ್. ನಾಯಕ್ 


20 | ಶ್ರೀ ಎಸ್ . ಎಸ್ . ಮಾದರ್‌ 


21 


| ಶ್ರೀ ಎ . ವಿ . ಪಾಟೀಲ್ 


22 | ಶ್ರೀ ಎಸ್ . ವಿ . ನಾಯಕ್ 
23 | ಶ್ರೀ ಎಂ . ಡಿ. ಕೆಂಚಪ್ಪನವರ್ 
24 | ಶ್ರೀ ಎ . ಬಿ. ಕಲ್ಲೂರು 


ಅರಣ್ಯ ಸಂರಕ್ಷಣಾಧಿಕಾರಿಗಳ ತಾಂತ್ರಿಕ ಸಹಾಯಕರು, ಧಾರವಾಡ ವೃತ್ತ, ಧಾರವಾಡ 


| ಸಾಮಾಜಿಕ ಅರಣ್ಯ , ಧಾರವಾಡ 


ಈ ಆದೇಶದ ಪರಿಣಾಮದಿಂದಾಗಿ, ಸ್ಥಳನಿಯುಕ್ತಿಗಾಗಿ ಬಂದಿರುವ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ತಮ್ಮ ಪ್ರಸ್ತುತ 
ಹುದ್ದೆಯಿಂದ ಕೂಡಲೇ ಬಿಡುಗಡೆಗೊಂಡು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರಲ್ಲಿ ವರದಿ ಮಾಡಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

- ವಡಗಾವೆ ಬಸವರಾಜ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್. 791 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು) 


